ಕರ್ನಾಟಿಕ ವಿಧಾನ ಪರಿಷತ್ತು 


1 | ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 243(212) 
2 | ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತ್ರ) 
3 | ಉತ್ತರಿಸುವ ದಿನಾಂಕ 04.03.2020 
4 | ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 

ಅ | ಬೀದರ್‌ ಜಿಲ್ಲೆಯಲ್ಲಿ ಹಿಂಗಾರು ಚೆಳೆ | ಬೀದರ್‌ ಜಿಲ್ಲೆಯಲ್ಲಿ 2019-20ನೇ ಸಾಲಿನ ಹಿಂಗಾರು 
ಬಿತ್ತನೆ ಮಾಡಿರುವ ಜಮೀನುಗಳು | ಹಂಗಾಮಿನಲ್ಲಿ ಒಟ್ಟು- 103184 ಹೆ. ಜಮೀನಿನಲ್ಲಿ ಬಿತ್ತನೆ 
ಎಷ್ಟು; (ಹೆಕ್ಟೇರ್‌ ವಾರು ವಿವರ | ಮಾಡಲಾಗಿದೆ. ತಾಲ್ಲೂಕುವಾರು ಒಟ್ಟು ಬಿತ್ತನೆ 
ಹದಗಿನುವುವಸ ಮಾಡಿರುವ ವಿವರಗಳು ಕೆಳಕಂಡಂತಿವೆ: 

ಬೀದರ್‌- 17975 ಹೆ. 
ಭಾಲ್ಮಿ-30098 ಹೆ. 
ಬಸವಕಲ್ಯಾಣ- 17290 ಹೆ. 
ಹುಮನಾಬಾದ-18839 ಹೆ. 
ಔರಾದ್‌- 18982 ಹೆ. 

ಆ | ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿರುವ | ಬೀದರ್‌ ಜಿಲ್ಲೆಯಲ್ಲಿ 2019-20ನೇ ಸಾಲಿನಲ್ಲಿ ಯಾವುದೇ 
ಬೆಳೆಗಳನ್ನು ಗುರುತಿಸಲಾಗಿದೆಯೇ | ತಾಲ್ಲೂಕನ್ನು ಬರ ಅಥವಾ ನೆರೆ ಪೀಡಿತ ಪ್ರದೇಶವೆಂದು 
(ತಾಲ್ಲೂಕುವಾರು ವಿವರ | ಫೋಷಿಸಿಲ್ಲವಾದ್ಧರಿಂದ ಹಾನಿಯಾಗಿರುವ ಬೆಳೆಗಳನ್ನು 
ಒಡಗಿಸುವುಮು ಗುರುತಿಸಲಾಗಿರುವುದಿಲ್ಲ 

ಇ | ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ | ಬೀದರ್‌: 'ಜಿಲ್ಲೆಯಲ್ಲಿ 2019-20ನೇ ಸಾಲಿನಲ್ಲಿ ಯಾವುದೇ |: 


ನೀಡಲಾಗಿದೆಯೇ; ಈವರೆಗೆ ಎಷ್ಟು 
ಪರಿಹಾರ ನೀಡಲಾಗಿದೆ; | 
(ತಾಲ್ಲೂಕುವಾರು ವಿವರ 
ಒದಗಿಸುವುದು) 


ತಾಲ್ಲೂಕನ್ನು ಬರ ಅಥವಾ ನೆರೆ ಪೀಡಿತ ಪ್ರದೇಶವೆಂದು 
ಘೋಷಿಸಿಲ್ಲವಾದ್ದರಿಂದ ಬೆಳೆ ನಷ್ಠ ಪರಿಹಾರವನ್ನು 
ನೀಡಲಾಗಿಲ್ಲ. 


Ao:;AGRI-ACT/30/2020 


RR hen 


ಕೃಷಿ ಸಚಿವರು 


